| 
| 


ಆ) 


ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 126 

ಸದಸ್ಯರ ಹೆಸರು ಶ್ರೀ ಎಂ.ನಾರಾಯಣಸ್ವಾಮಿ 
| (ಸೃಳೇಯ ಸಂಸ್ಥೆಗಳ ಕ್ಲೇತು 

ಉತ್ತರಿಸಬೇಕಾದ ದಿನಾಂಕ 13.12.2021 

ಉತ್ತರಿಸುವ ಸಚಿವರು ಮಾನ್ಯ ಇಂಧನ ಹಾಗೂ 


ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


KKK 


EMPLOYMENT 
NOTIFICATION 
KPTCL/B16/86393, 


NO 
2018- 
19 KPTCL, 
HESCOM, 
MESCOM. GESCOM #@ 
ಇಂಧನ ಇಲಾಖೆಯ ನಿಗಮ 
ಸಂಸ್ಥೆಗಳಲ್ಲಿ ನೇಮಕಾತಿ 


ಆಹ್ಕಾನಿಸಿದ್ದು, 
| ರಾಜ್ಯಾದ್ಯಾಂತ 
| ಅಭ್ಯರ್ಥಿಗಳಿಂದ ಅರ್ಜಿಗಳು 
| ಸಲ್ಲಿಸಲಾಗಿವೆ ; (ಸಂಪೂರ್ಣ 


| | ಮಾಹಿತಿನೀಡುವುದು) 


BESCOM, | 
CESCOM, | 


ಆದೇಶ ಮಾಡಿ ಅರ್ಜಿಗಳನ್ನು | 


ಎಷ್ಟು | 


ಈ ನೇಮಕಾತಿಗೆ ಸಂಬಂಧಿಸಿದಂತೆ ಆನ್‌-ಲೈನ್‌ ಮೂಲಕ ಅರ್ಜ 


ಸಲ್ರಿಸಿರುವ ಅಭ್ಯರ್ಥಿಗಳ ವಿವರ ಈ ಕೆಳಕಂಡಂತಿದೆ 


ಹುದ್ದೆಯ ಹೆಸರು 


| 

| 
ಸಹಾ 

| ಕಾರ್ಯನಿರ್ವಾಹಕ | 
| ಇ೦ಂಜಿವಿಯರ್‌ (ವಿ) TT 


| 
| 
| 
| 


2 | ಸಹಾಯಕ 


ಇಂಜಿನಿಯಲ್‌ವಿ | 
3 | ಸಹಾಯಕ ಇಂಜಿನಿಯರ್‌(ಸಿ) 
4 | ಕಿರಿಯ ಇಂಜಿನಿಯರ್‌(ವಿ) 


5. | ಕಿರಿಯ ಇಂಜಿನಿಯರ್‌!ಪಿ) 
| 6 |80MeGS AMA 


1 | ಕಿರಿಯಸಹಾಯಕ 


215269 


ಸದರಿ ಅಧಿಸೂಚನೆಯಲ್ಲಿ 


|! ಸಹಾಯಕ ಮತ್ತು ಕಿರಿಯ 
| ಸಹಾಯಕ ಹುದ್ಮೆಗಳ 
ನೇಮಕಾತಿಯನ್ನು 
ರದ್ದುಪಡಿಸಲಾಗಿದೆಯೇ ; 
ರದ್ದುಪಡಿಸಿದ್ದಲ್ಲಿ ಯಾವ 
ಕಾರಣಗಳಿಂದ 
ರದ್ದುಪಡಿಸಲಾಗಿದೆ; 


ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಉಂಟಾಗಿದ್ದ ನೆರೆ 
ಹಾವಳಿಯಿಂದಾಗಿ ಕವಿಪ್ರನಿನಿ ಮತ್ತು ಎಸ್ಕಾಂಗಳ ಸಿಬ್ಬಂದಿಗಳು 
ನಿರಂತರ ವಿದ್ಯುತ್‌ ಸರಬರಾಜು ಪೂರೈಕೆ ಕಾರ್ಯದಲ್ಲಿ 
ಖಿರತರಾಗಿದ್ದರಿಂದ ಹಾಗೂ ಮಾರ್ಚ್‌-2020 ರಿಂದ ಕೊರೊನಾ 


ವೈರಸ್‌ ಹರಡುವಿಕೆಯಿಂದ ವಾಣಿಜ್ಯ/ೈಗಾರಿಕಾ ಸ್ಥಾವರಗಳ 
| ವಿದ್ಯತ್‌ ಬೇಡಿಕೆ ಕಡಿಮೆಯಾಗಿಡ್ದುದರಿಂದ, ಕಂದಾಯ | 
ವಸೂಲಾತಿಯಲ್ಲಿ ಗಣನೀಯ ಇಳಿಕೆಯಾಗಿ ಕವಿಪ್ರನಿನಿ ಮತ್ತು | 


ವಿವಿಧ ವಿದ್ಯುತ್‌ ಸರಬರಾಜು ಕಂಪನಿಗಳಲ್ಲಿ ಆರ್ಥಿಕ ಬಿಕ್ಕಟ್ಟು 


ಉಂಟಾಗಿರುತ್ತದೆ. ಸದರಿ ಪರಿಸ್ಥಿತಿಯನ್ನು ನಿಭಾಯಿಸಿ ಆರ್ಥಿಕ 
ಸ್ಥಿತಿಯನ್ನು ಸುಸ್ಥಿತಿಗೆ ತರುವ ನಿಟ್ಟಿನಲ್ಲಿ ಸಂಪನ್ಮೂಲವನ್ನು 


ಕ್ರೂಢೀಕರಿಸುವುದು ಅಗತ್ಯವಾಗಿದ್ದುದರಿಂದ ಹಾಗೂ ಸರ್ಕಾರದ 
ಆರ್ಥಿಕ ಇಲಾಖೆಯು ದಿನಾಂಕ: 06.07.2020 ರ ಸುತ್ತೋಲೆಯಲ್ಲಿ, | 


2020-21ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ಕಲ್ಯಾಣ ಕರ್ನಾಟಕ, 
ವೃಂದದ ಹುದ್ದೆಗಳು ಮತ್ತು ಬ್ಯಾಕ್‌ ಲಾಗ್‌ ಹುದ್ಮೆಗಳು ಸೇರಿದಂತೆ ' 
ಎಲ್ಲಾ ನೇರ ನೇಮಕಾತಿ ಹುದೆಗಳನ್ನು ಭರ್ತಿ ಮಾಡುವುದನ್ನು | 
ಮುಂದಿನ ಆದೇಶದವರೆಗೆ ತಡೆಹಿಡಿಯಲು ಸೂಚಿಸಿರುತ್ತದೆ. ಅಲ್ಲದೆ, | 
ಈ ಹುದ್ದೆಗಳಿಗೆ ಆಪ್ಪಿಟ್ಯೂಡ್‌ ಪರೀಕಾ ಪ್ರಕ್ರಿಯೆಯು 
ಪ್ರಾರಂಭಗೊಳ್ಳದೆ ಇದ್ದದರಿಂದ ಮತ್ತು ನಿಗಮ/ಏಸ್ಮಾಂಗಳ ವೆಚ್ಚದ 
|ಬಾಬಿನಲ್ಲಿ ಮಿತವ್ಯಯ ಪಾಲಿಸುವ ಅವಶ್ಯಕತೆ ಇದ್ದುದರಿಂದ, 
| ಸರ್ಕಾರದ ಅನುಮೋದನೆಯನ್ನು ಪಡೆದು, ೩ನ, JE, PA, JA | 
| ಹುದ್ದೆಗಳು ಸೇರಿದಂತೆ, ಒಟ್ಟು 1559 ಹುದ್ದೆಗಳನ್ನು ಭರ್ತಿ ಮಾಡುವ | 


ಟಾಫೆ 


|| ಪ್ರಕ್ರಿಯೆಯನ್ನು ಆಡಳಿತಾತ್ಮಕ ಕಾರಣಗಳಿಂದಾಗಿ "ರದ್ದುಗೊಳಿಸುವ | 
'ಅಂಶವನ್ನು' ದಿನಾಂಕ: 09.09.2020 ರಂದು ನಡೆದ ವಿಗಮದ 
| ನಿರ್ದೇಶಕರುಗಳ 121ನೇ ಮಂಡಳಿ ಸಭೆಯ ಗಮನಕ್ಕೆ ತಂದು, | 


|ದಿನಾಂಕ:' 21.11.2020 ರಂದು ಅಧಿಸೂಚನೆಯನ್ನು | 
Se | ಹೊರಡಿಸಲಾಗಿರುತ್ತದೆ. RT 
| ಇ) | ಮೇಲಿನ ಅಧಿಸೂಚನೆಯಲ್ಲಿ | | 
| ಅರ್ಜಿಯನ್ನು ಸಲ್ಲಿಸುವ | | 
ಅಭ್ಯರ್ಥಿಗಳಿಗೆ, ಅರ್ಜಿ | 
| ಶುಲ್ಕವನ್ನು ಸಾಮಾನ್ಯ | | 
| ಹಾಗೂ ಹಿಂದುಳಿದ ವರ್ಗ | 
| ಅಭ್ಯರ್ಥಿಗಳಿಗೆ 500 ರೂ | 
| 
| 
| 
| 


ಮತ್ತು ಎಸ್‌ಸಿ ಎಸ್‌ಟಿ! ಈ ಹುದ್ಮೆಗಳಿಗೆ ಅರ್ಜಿ ಸಲ್ಲಿಕೆಯಿಂದ ಸಂಗ್ರಹವಾಗಿರುವ | 


| ಅಭ್ಯರ್ಥಿಗಳಿಗೆ 300 ರೂ. ಒಟ್ಟು ಮೊತ್ತ ರೂ೨11 ಕೋಟಿಗಳಷ್ಟಾಗಿದ್ದು, ವಿವರಗಳನ್ನು | 
' ವಿಗಧಿಪಡಿಸಿದ್ದು, ಇಂಧನ | ಅನುಬಂಧದಲ್ಲಿ ಒದಗಿಸಲಾಗಿದೆ. 

| ಇಲಾಖೆಯ ಎಲ್ಲಾ ನಿಗಮ | 

| ಸಂಸ್ಥೆಗಳು ಸ್ಟೀಕರಿಸಿ ರುವ | | 

' ಅರ್ಜಿ ಶುಲ್ಕದ ಒಟ್ಟು ಮೊತ್ತ | 
ಎಷ್ಟು; (ಎಲ್ಲಾ ನಿಗಮ | 
| ಸಂಸ್ಥೆಗಳವಾರು ಸಂಪೂರ್ಣ | | | 
ಮಾಹಿತಿಯನ್ನು 


NE EL. 
ಈ | ಅಧಿಸೂಚನೆಯಲ್ಲಿ | 

| ಶುಲ್ಕವನ್ನು 
| ಹಿಂದಿರುಗಿಸಲಾಗುವುದಿಲ್ಲ ! 
| ಎಂದು ತಿಳಿಸಿದ್ದು, ಆದರೆ ' 
| | ಅಧಿಸೂಚನೆಯನ್ನೇ | 
| ರದ್ದುಪಡಿಸಿದ ಮೇಲೆ ನಿಗಮದ ಉದ್ಯೋಗ ಪ್ರಕಟಣೆ ಸಂಖ್ಯ: ಕವಿಪ್ರನಿನಿ /ಬಿ16/ | 
| |ಪರೀಕ್ಲೆಯನ್ನು | 86393/2018-19 (ಎನ್‌.ಹೆಚ್‌.ೆ./ಹೆಚ್‌.ೆ) ದಿಸಾಂಕ: 25.02.2019 
| ನಡೆಸಿರುವುದಿಲ್ಲವಾದರೂ ಹಾಗೂ ಉದ್ಯೋಗ ಪ್ರಕಟಣೆ ಸಂಖ್ಯೆ: ಕವಿಪುನಿನಿ/ಬಿ16/86393 
| ಸಹ ಪರೀಕ್ಲಾ ಶುಲ್ಕವನ್ನು ! (ಹೆಚ್‌.ಕೆ)/2018-19 ದಿನಾಂಕ: 04೦1.2020 ರ ಕಂಡಿಕೆ 5 ರಲ್ಲಿ 


ಹಿಂದಿರುಗಿಸದೇ  wರಲು | “Application Fee (Non-Refundable)” ಹಾಗೂ ಸಾಭನಿ 


| 

| ‘ved ಏನು; (ಉತ್ತರ | bend (11/9) ರ ಸಾಮಾನ್ಯ ಸೂಚನೆಯ ಉಪ ಕ್ರಮಾಂಕ: | 
| | ನೀಡುವುದು) oo | wvpwvi/wvii) ಲ) “The application fee paid will not be refunded | 
| ಈ) ಅಭ್ಯರ್ಥಿಗಳಿಂದ ' ಪಡೆದ |r adjusted towards any future recruitment . under any 
| ಅರ್ಜಿ ಶುಲ್ಕವನ್ನು ಯಾವ | ಟumstances' ಎಂದು ತಿಳಿಸಲಾಗಿರುತ್ತದೆ. ಆದ್ದರಿಂದ, ಅರ್ಜಿ 
ಕಾಲಮಿತಿಯೊಳಗೆ ವಾಪಸ್‌ [3 ಹಿಂದಿರುಗಿಸಲು ಅವಕಾಶವಿರುವುದಿಲ್ಲ. 


ನೀಡಲಾಗುವುದು 

ಅಭ್ಯರ್ಥಿಗಳಿಗೆ 

| ಹಿಂದಿರುಗಿಸುವ 

| ತೆಗೆದುಕೊಂಡ ಕ್ರಮವೇನು; | 
| ಸಂಪೂರ್ಣ ಮಾಹಿತಿ 


| [ನೀಡುವುದು | | SE 


[ವ 


{ 


[ಊ) | ರದ್ದುಪಡಿಸಿದ 


| 
| 


"ಒದಗಿಸುವ ಮತ್ತು ಇಂಧನ 


' ಅಧಿಸೂಚನೆಯನ್ನು ಮರಳಿ | 
ಹೊರಡಿಸಿ ನೇಮಕಾತಿ 
ಮಾಡ, ನಿರುದ್ಯೋಗಿ 
ಅಭ್ಯರ್ಥಿಗಳಿಗೆ ಉದ್ಯೋಗ j 


| ಇಲಾಖೆಯ ನಿಗಮ | 


{ 


| ಸಂಸ್ಕೆಗಳಲ್ಲಿ ಖಾಲಿ ಇರುವ | 
| ಹುದ್ದೆಗಳನ್ನು ತುಂಬಿ ಈ 


ಸಂಸ್ಥೆಗಳ ಒಳಗೊಂಡಿರುವ ಹುದ್ದೆಗಳನ್ನು ಮರು ನೇಮಕಾತಿ ಮಾಡುವ 


| ಕಾರ್ಯವೈಖರಿಯನ್ನು . 


ಉತ್ತಮಪಡಿಸುವ 


' ಉದ್ದೇಶವನ್ನು ಸರ್ಕಾರ | 


ಹೊಂದಿದೆಯೇ; 


! ಹೊಂದಿದಲ್ಲಿ ಯಾವ | 
ಕಾಲಮಿತಿಯಲ್ಲಿ ಪರೀಕ್ಷೆ 


'ಪಡೆಸಿ, ನೇಮಕಾತಿ | 


ಮಾಡಲಾಗುವುದು ? 


| (ಸಂಪೂರ್ಣ ಮಾಯಿತಿ 
ನೀಡುವುದು ಮ 


ಸಂಖ್ಯೆ: ಎನರ್ಜಿ 264 ಇಬಿಎಸ್‌ 2021 


ಅವಶ್ಯಕತೆ ಇದ್ದಲ್ಲಿ, ಅಂತಹ ಪ್ರಸ್ತಾವನೆಯ ಬಗೆ ಪರಿಶೀಲಿಸಿ ಕುಮ | 
ಕೈಗೊಳ್ಳಲಾಗುವುದು. 


(ವಿ ಸುಿಲ್‌ PAW 4 


ಇಂಧನ ಹಾಗೂ ಕನ್ನಡ ಮತ್ತು 
ಸಂಸ್ಕೃತಿ ಸಚಿವರು 


{ 


ಈಗಾಗಲೇ ರದ್ದುಗೊಳಿಸಿರುವ ಅಧಿಸೂಚನೆಯಲ್ಲಿ ' 


